ಸಿ, ನಾಗಭೂಷಣ 


ಇತಿಹಾಸದ ಅಧ್ಯಯನಕ್ಕೆ ಶಾಸನ-ಕಾವ್ಯ-ಸೃಳಪುರಾಣಗಳ ಸಮನ್ಯಯ 


ಶಾಸನ-ಕಾವ್ಯ-ಪುರಾಣಗಳಲ್ಲಿ ವ್ಯತ್ಯಾ ಸವಿದ್ದರ್ಕೂ 
ಇತಿಹಾಸದ ಅಧ್ಯಯನಕ್ಕೆ ಒಂದಕ್ಕೊಂದು ಪರಸ್ಪರ 
ಪೂರಕಗಳಾಗಿವೆಯೇ ಹೊರತು ಎರುದ್ಧಗಳಾಗಿಲ್ಲ 
ಎಂಬುದನ್ನು... ಏಕಾಂತ. ರಾಮಯ್ಯ ಮತ್ತು 
ಆದಯ್ಯರನ್ನು ನಿದರ್ಶನವಾಗಿಟ್ಟುಕೊಂಡು. ಇಲ್ಲಿ 
ವಿವೇಚಿಸಲಾಗಿದೆ. ಒಂದರಲ್ಲಿನ ಕೊರತೆಯನ್ನು ನಾವು 
ಮತ್ತೊಂದರಿಂದ ತುಂಬಿಕೊಳ್ಳಬಹುದು ಎಂಬಂದನ್ನೂ 
ಇಲ್ಲಿ ಸೂಚಿಸಲಾಗಿದೆ. 


ಏಕಾಂತರಾಮಯ್ಯನನ್ನು ಕುರಿತು ಅಬ್ಬಲೂರಂ 
ಶಾಸನ, ಹರಿಹರನ ಏಕಾಂತ ರಿಾಮಿತಂದೆಗಳ ರಗಳೆ, 
ಶಾಂತ ನಿರಂಜನನ ಅಬ್ಬಲೂರು ಚರಿತೆ ಪುರಾಣಗಳಂ 
ಆತನ ಸಮಗ್ರ ಚಿತ್ರಣಕ್ಕೆ ಪರಸ್ಪರ ನೆರವಾಗಿವೆ. ಏಕಾಂತ 
ರಾಮಯ್ಯನಿಗೆ ಜೈನರ ವಿರಂದ್ಧ ಪ್ರಾಣವನ್ನಾದರೂ 
ಒಡ್ಡಿ ಶೈವಧರ್ಮವನ್ನು ಉದ್ಧರಿಸು ಎಂಬ ಶಾಸನದಲ್ಲಿ 
ಬಂದಿರುವ ಹೇಳಿಕೆಗಿಂತ ಅಬ್ಬಲೂರಂ ಚರಿತೆ(ಪುರಾಣ)ದಲ್ಲಿ 
ಬಂದಿರುವ ಹೇಳಿಕೆಯು ಇತಿಹಾಸಕ್ಕೆ ಸಮೀಪವಾಗಿದೆ 
ಎಂದೆನಿಸುತ್ತದೆ. 


ಶಾಸನ ಮತ್ತು ಪುರಾಣಗಳಲ್ಲಿ ವ್ಯಕ್ತವಾಗಿರಂವ 
ಹೇಳಿಕೆಗಳಲ್ಲಿ, ಶಾಸನದಲ್ಲಿನ ಹೇಳಿಕೆ ದಂತಕಥೆಯಂತೆ 
ಕಂಡುಬಂದರೆ, . ಪುರಾಣದಲ್ಲಿ ಬಂದಿರುವ ಹೇಳಿಕೆ 
ಇತಿಹಾಸದ ಸನ್ನಿಹದಲ್ಲಿದೆ ಎಂದೆನಿಸುತ್ತದೆ, 


ಏಕಾಂತ ರಾಮಯ್ಯನು ಬ್ರಹ್ಮೇಶದೇವಾಲಯದಲ್ಲಿ 
ಜೈನರ ವಿರುದ್ಧ ಪಣ ತೊಡಲು ಪ್ರೇರಕವಾದ ಕಾರಣ 
ಗಳನ್ನು ಶಾಸನ-ಕಾವ್ಯ ಸ್ಮಳಪ್ರರಾಣಗಳು ಬೇರೆ ಬೇರೆ 


೧೭೪ 


ರೀತಿಯಲ್ಲಿ ಪ್ರತಿಪಾದಿಸಿದ್ದರೂ ಅವುಗಳ ಮೂಲ 


ಉದ್ದೇಶ್ಯ ಒಂದೇ ಎಂಬುದನ್ನು ನಾವು ಮರೆಯಂ 
ವಂತಿಲ್ಲ. 
ಏಕಾಂತದ ರಾವಂಯ್ಯನರಿ ಜೈನರ ವಿರುದ್ಧ 


ಪಣತೊಟ್ಟಾಗ, ಜೈನ ಪ್ರಮುಖರು ಖಂದ್ದಾಗಿ ಬಂದಂ 
ಪಣದ ವ್ರತವನ್ನು ಒಪ್ಪಿ ಅದರಂತೆ ನಡೆಯಂವುದಾಗಿ 


ಹಠತೊಟ್ಟರು.. ಆ ಜೈನ ಪ್ರಮುಖರ ಹೆಸರುಗಳು 
ಶಾಸನ ಕಾವ್ಯಗಳಲ್ಲಿ ಕಂಡುಬಾರದೆ, ಅಬ್ಬಲೂರಂ 
ಚರಿತೆಯಲ್ಲಿ ವಾತ್ರ್ರ ಕಂಡಂಬರುತ್ತವೆ. ಅವರುಗಳ 


ಹೆಸರಂಗಳಂ ಕ್ರವಂವಾಗಿ ಪರವಂಹಂಸ, ಪಾಯಣ್ಣ, 
ಪದ್ಮಣ್ಣ, ಹೂವಣ್ಣ, ತೀರ್ಥಣ್ಣ ಇತ್ಯಾದಿ. 
ಅಗ್ರವಣಿಯ ಹೆಣನ್ನಿತಂದೆ ರಾಮಯ್ಯನ ರುಂಡವನ್ನು 
ಹೊತ್ತುಕೊಂಡು ಶೈವಕ್ಷೇತ್ರಗಳನ್ನು ಸಂದರ್ಶಿಸಿ ನಂತರ 
ಅಬ್ಬಲೂರಿಗೆ ಬಂದ ಹೆಚ್ಚಿನ ವಿವರ ಶಾಸನಕ್ಕಿಂತ 
ಹೆಚ್ಚಾಗಿ ಕಾವ್ಯ ಮತ್ತು ಪುರಾಣಗಳಲ್ಲಿ ಕಂಡುಬರಂತ್ತದೆ. 
ಆ ಎರಡಂ ಕೃತಿಗಳು ಆ ಶೈವಕ್ಷೇತ್ರಗಳ ಹೆಸರನ್ನು 
ಉಲ್ಲೇಖಿಸಿದೆ. ಅವುಗಳೆಂದರೆ “ಅಣ್ಣಿಗೆಳ್‌ಯ ಅಮೃತ 
ನಾಥ, ಕೆಂಭಾವಿಭೋಗನಾಥ.. ಕಪ್ಪಡಿಯ 
ಸಂಗಮೇಶ್ವರ, ಸೊನ್ನಲಿಗೆ ಸಿದ್ಧರಾಮ(?), ಆವುಂಡದ 
ನಾಗನಾಥ, ಹಂಪೆಯ ವಿರೂಪಾಕ್ಷ, ಹುಲಿಗೆಜಕ 
ಸೋಮನಾಥ. ಅಂದಿಗೆ ಆ ಏಳಂ ಸ್ಮಳಗಳಂ ಶೈವಕ್ಷೇತ್ರ 
ಗಳಾಗಿದ್ದವು ಎಂಬುದಕ್ಕೆ ಶಾಸನಕ್ಕಿಂತ ಕಾವ್ಯ ಪುರಾಣ 
ಗಳಲ್ಲಿ ಹೆಚ್ಚಿನ ಆಧಾರ ದೊರೆಯುತ್ತದೆ. 


ಏಕಾಂತ ರಾಮಯ್ಯನು ತನ್ನ ರುಂಡವನ್ನು ಖಡ್ಗ 


ಇತಿಹಾಸ ದರ್ಶನ 


[if 


ರ 


ದಿಂದ ಹುಲ್ಲಕಟ್ಟನರಿದಂತೆ ಅತಿ ಸುಲಭದಿಂದ ಇರಿದು 
ಕೊಂಡನೆಂದು ಶಾಸನದಲ್ಲಿ ಹೇಳಿದರೆ, ಅಬ್ಬಲೂರು 
ಚರಿತೆಯಲ್ಲಿ ರಾಮಯ್ಯನು “ಗಂಡಗತ್ತರಿ'ಯನ್ನು ಕಟ್ಟಿಸಿ 
ಕೊಂಡು ಕಾಲು ಚಾಚಿದ ರುಂಡ ಕತ್ತರಿಸಿ ಬಿದ್ದಿತೆಂದು 
ಹೇಳಲಾಗಿದೆ. ಪುರಾಣದಲ್ಲಿ ವ್ಯಕ್ತವಾಗಿರುವ ವಿಶೇಷ 
ಆಯುಧ ಪ್ರಕಾರವಾದ ಗಂಡಗತ್ತರಿಯು (ವೀರ) 
ಶರಣರು ಬಲಿ ಹೋಗಲು ಬಳಸಂತ್ತಿದ್ದರಂ ಎಂಬಂದರ 
ಕುರುಹು ಆಗಿದೆ, 


ಚಿಕ್ಕೇಶ ಗುರುವಿನ ಪ್ರಸ್ತಾಪ ಅಬ್ಬಲೂರು 
ಚರಿತೆ, ವೀರಶೈವಾಮೃತ ಮಹಾಪುರಾಣ, ಸಿದ್ದೇಶ್ವರ 
ಪುರಾಣದಲ್ಲಿ ವ್ಯಕ್ತವಾಗಿದೆ. ಅಂತರವಳ್ಳಿಯಲ್ಲಿ ಈತನ 
ವಿಗ್ರಹವಿದೆ. ಅಬ್ಬಲೂರು ಚರಿತದಲ್ಲಿ ಏಕಾಂತ 
ರಾವಂಯ್ಯನಂ ತನ್ನ ಘನಕಾರ್ಯದಲ್ಲಿ ಯಶಸ್ವಿ 
ಯಕಾಗಲು ರಾವಂಯ್ಯನ ಶಿರವನ್ನು ಶೈವಕ್ಷೇತ್ರಗಳಲ್ಲಿ 
ಹೊತ್ತುತಂದ ಹೊನ್ನಿತಂದೆಗಳು ಅಂತರವಳ್ಳಿಯಲ್ಲಿದ್ದ 
ಪಂಚಬ್ರಹ್ಮ ವಂತದ ಚಿಕ್ಕೇಶಯತಿಯನ್ನು ಕಾಣುತ್ತಾರೆ. 
ರಾಮಯ್ಯನ ಪಣದ ವಿವರವನ್ನು ತಿಳಿಸಿ, ಈದಿನ 
ಕೊನೆಯ ದಿನ, ಅಸ್ತಂಗತನಾಗುವ ಸೂರ್ಯನನ್ನು ತಡೆ 
ಹಿಡಿದು. ಈ ಕಾರ್ಯದಲ್ಲಿ. ರಾಮಯ್ಯನು, ಜಯಶೀಲ 
ನಾಗುವಂತೆ ವರಾಡಬೇಕೆಂದಂ ಬೇಡಿಕೊಂಡರು. ಚಿಕ್ಕೇಶ 
ಗುರುವು ಸೂರ್ಯನನ್ನು ಕರೆದು ಮದಣಟು ಜಾವ ತಡ 


ವಕಾಡಿ ಮುಳುಗಲು ಆಜ್ಞೆ ನೀಡಿದ. ರಾಮಯ್ಯ ತನ್ನ ' 


ಕಾರ್ಯದಲ್ಲಿ ಜಯಂಶೀಲನಾದ. ಜನತೆ ಚಿಕ್ಕೇಶನನ್ನೂ 
ಮೂಡಟುಜಾವಿದೇವ ಎಂದಂ ಕೀರ್ತಿಸಿದರಂ ಎಂಬ 
ವಿವರ ಬರುತ್ತದೆ. ಬಿಜ್ಜಳಿನಿಂದ ಏಕಾಂತರಾವಂಯ್ಯನು 
ದೂಪದಹಳ್ಳಿ, ಅಬ್ಬಲೂರು, ಭೋಗಾವಿ, ದೀಪದಹಳ್ಳಿ, 
ನೂಲ್ಲೇರಿಗಳನ್ನು ದತ್ತಿ ಪಡೆದಂತೆ ಚಿಕ್ಕೇಶಗುರುವು 
ಬಿಜ್ಜಳ ಭೂಪನಿಂದ ಅಂತರವಳ್ಳಿ, ಆಲದಕಟ್ಟೆ, ಹಲಿಗೇರಿ, 
ಸುಂಕಾಪುರ, ವಕಾಗೋಡು, ನಿಟ್ಟೂರು ಪಡೆದನೆಂದಂ 
ಈ ಪುರಾಣದ ವಿವರದಲ್ಲಿ ಇದೆ, ಈ ಚಿಕ್ಕೇಶ ಅಥವಾ 
ಮೂಣಂಜಾವಿದೇವನ ಉಲ್ಲೇಖ ಹಿರೇಮಂಗಲಗೇರಿ 
ಶಾಸನ (ಕ್ರಿ.ಶ. ೧೦೫೯) ರಟ್ಟಹಳ್ಳಿಯ ಶಾಸನ 


(ಕ್ರಿ.ಶ. ೧೧೭೪) ರಟ್ಟಹಳ್ಳಿಯ ಮತ್ತೊಂದು ಶಾಸನ 
(ಕ್ರಿ.ಶ... ೧೨೩೮)ಗಳಲ್ಲಿದೆ. ಈ ಮೂರರಲ್ಲಿಯೂ 
ಉಲ್ಲೆ ೀಖಗೊಂಡಿರುವ “ಮೂರು ಜಾಪುದಯ್ಮನಂ? 
ಒಬ್ಬನಾಗಿರದೆ ಅದೇ ಹೆಸರುಳ್ಳ ಮೂರು ಜನರಿದ್ದಿರ 
ಬೇಕು. ಏಕಾಂತ ರಾವಂಯ್ಯನ ಕಾಲದಲ್ಲಿ ಬಂದಿರುವ 
ಮೊೊಜುಜಾವುದ ದೇವನು ರಟ್ಟಿಹಳ್ಳಿಯ ಕ್ರಿ.ಶ. ೧೧೭೪ರ 
ಶಾಸನೋಕ್ತನಿರಬಹಂದೆಂದಂ ತೋರುತ್ತದೆ. ಪುರಾಣದಲ್ಲಿ 
ವ್ಯಕ್ತವಾಗಿರುವ ಚಕ್ಕೇಶ ಅಥವಾ ಮೊೂಹುಜಾವುದ 
ದೇವನು ಐತಿಹಾಸಿಕ ವ್ಯಕ್ತಿ ಎಂಬುದನ್ನು ಪೂರಕ 
ಶಾಸನಗಳಿಂದ ಸಮರ್ಥಿಸಬಹುದಾಗಿದೆ. 


ಏಕಾಂತ ರಾಮಯ್ಯನ ಸವಂಕಾಲೀನನೇ ಆದ 
ಆದಯ್ಯುನನ್ನು ಕುರಿತು ಶಾಸನ ಕಾವ್ಯ ಸ್ಮಳಪುರಾಣಗಳ 
ಸಮನ್ವಯವು ಪರಿಪೂರ್ಣವಾದ ಅಧ್ಯಯಂನಕ್ಕೆ ನೆರ 
ವಾಗಿರಂವುದನ್ನು ಇಲ್ಲಿ ಗುರಂತಿಸಲಾಗಿದೆ, 


ಪುಲಿಗೆಜಸಯಲ್ಲಿ ಸೌರಾಷ್ಟ್ರದ ಸೋಮೇಶ್ವರನನ್ನು 
ಆದಯ್ಯನು ತಂದು ಪ್ರತಿಷ್ಠಾಪಿಸಿದ ವಿವರಗಳಿಗೆ 
ಹರಿಹರನ ಆದಯ್ಕನ ರಗಳೆ ಕೃತಿಯನ್ನನ್ನು ಸರಿಸಿ ರಚಿತ 
ವಾದ ಕಾವ್ಯಗಳನ್ನು ಹಾಗೂ ಪಾಲ್ಕುರಿಕೆ ಸೋವು 
ನಾಥನ (ತೆಲಂಗು) ಬಸವಪುರಾಣದ ಪರಂಪರೆಯಲ್ಲಿ 
ಕನ್ನಡದಲ್ಲಿ ರಚಿತವಾದ ವೀರಶೈವ ಪುರಾಣಗಳನ್ನೂ 
ಅವಲಂಬಿಸಬೇಕಾಗಿದೆ. ಶಾಸನಗಳಂ ಆದಯ್ಯೂನನ್ನಿ 
ಕುರಿತ" ಅಷ್ಟಾಗಿ ಕಂಡಂಬರಂತ್ರಿಲ್ಲವಾದ್ಧರಿಂದ 
ಆನುಷಂಗಿಕ ಸಾವಕಾಗ್ರಿಗಳಿಂದ ಕಾವ್ಯ ಪುರಾಣಗಳಲ್ಲಿನ 
ವಿವರಗಳಲ್ಲಿ ಅದಯ್ಯನ ಚರಿತ್ರೆಗೆ ಸಂಬಂಧಿಸಿದ ಎಳೆ 
ಗಳನ್ನು ಬಿಡಿಸಬೇಕಾಗಿದೆ. ಪುಲಿಗೆಣಕಿಯಲ್ಲಿ ದೊರೆಯುವ 
ಶಾಸನಗಳಲ್ಲಿ ಆದಯ್ಕನು ತಂದು ಪ್ರತಿಷ್ಠಾಪಿಸಿದ 
ಸೋಮನಾಥನ ವಿವರದ ಬಗೆಗೆ ಉಲ್ಲೇಖವಿರದೆ ಕೇವಲ 
ಸೋಮೇಶ್ವರ ದೇವಾಲಯದ ಹೆಸರು ಮತ್ತು ಸ್ಥಾನಾ 
ಚಾರ್ಯರ ಬಗೆಗೆ ವಕಾತ್ರ ಉಲ್ಲೇಖವಿದೆ.! ಬಳ್ಳಿಗಾವೆಯ 
ಕ್ರಿ.ಶ, ೧೦೯೬ರ ಶಾಸನದಲ್ಲಿ ಪುಲಿಗೆಣಕ : ಸೋಮೇಶ್ವರ 
ದೇವಾಲಯದ ಉಲ್ಲೇಖವಿದೆ. ಈ ಶಾಸನದಲ್ಲಿನ 


1 Three Inscriptions of 80118070 : ೫.1, XVI, p. 23 


2 EC. ೫11, 5ಓ 114 


ಇತಿಹಾಸ ದರ್ಶನ 


೧೭೫ 


ಉಲ್ಲೇಖದ ಪ್ರಕಾರ ಆದಯ್ಯನಂ ಕ್ರಿ.ಶ. ೧೦೯೬ಕ್ಕಿಂತ 
ಪೂರ್ವದಲ್ಲಿಯೇ ಸೋಮೇಶ್ವರನನ್ನಿ ತಂದರ 
ಪ್ರತಿಷ್ಠಾಪಿಸಿದ್ದಾನೆಂಡು ಊಹಿಸಬಹುದಾಗಿದೆ. ಅಂದರೆ 
ಪುಲಿಗೆಣಕಿಯಲ್ಲಿ ಸೋಮನಾಥನ ಪ್ರತಿಷ್ಠಾಪನೆಯ ಕಾಲ 
ಹನ್ನೊಂದನೇ ಶತವಕಾನದ ಅಂತ್ಯಭಾಗ ಎಂದಂ 
ನಿರ್ಧರಿಸಬಹುದಾಗಿದೆ. 

ಆದಯ್ಯನನ್ನು ಕುರಿತ ಕಾವ್ಯ ಮತ್ತು ಪುರಾಣ 
"ಗಳಲ್ಲಿ ಸೋಮೇಶ್ವರನ ಪ್ರತಿಷ್ಠಾಪನೆಯ ಪೂರ್ಣವಿವರ 


ಮಾತ್ರ ಇದ್ದು, ಪ್ರತಿಷ್ಠಾಪನೆಯ ಕಾಲದ ಬಗೆಗೆ 
ಶಾಸನಗಳಲ್ಲಿ ದೊರೆಯುವ ಪೂರಕ ಸಂಗತಿಗಳಿಂದ 
ತಿಳಿಯಬಹುದಾಗಿದೆ. 

ಸೌರಾಷ್ಟ್ರದಿಂದ ವ್ಯಾಪಾರ ನಿಮಿತ್ತ ಬಂದ 


ಆದಯ್ಯನಂ ಪುಲಿಗೆರೆಯಂ ಹೋಜೇಶ್ವರ ದೇವಾಲಯ 
ದಲ್ಲಿ ಇಳಿದಂಕೊಂಡಿದ್ದನೆಂದು ಹರಿಹರನ ಆದಯ್ಯನ 
ರಗಳೆ ರಾಘವಾಂಕ ವಂತ್ತು ಸಿದ್ಧನಂಜೇಶಾದಿ ಕವಿಗಳ 
ಕಾವ್ಯಗಳಲ್ಲಿ ಉಲ್ಲೇಖವಿದೆ. ಆದಯ್ಯನು ಪುಲಿಗೆರೆಯ 
ಜೈನ ಪಾರಿಸಸೆಟ್ಟಿಯ ವಂಗಳು ಪದ್ಮಾವತಿಯನ್ನು 
ವರಿಸುವ ಮುನ್ನ ಆಕೆಗೆ ಹೋಜೇಶ್ವರ ದೇವಾಲಯದ 
ಸ್ಮಾನಾಚಾರ್ಯರಿಂದ ಶೈವದೀಕ್ಷೆಯನ್ನು ಕೊಡಿಸಿದ 
ಎಂದೂ ಹೇಳುತ್ತವೆ. ಆ ಕಾಲಕ್ಕೆ ಹೋಜೇಶ್ವರ 
ದೇವಾಲಯವು ಶೈವದೇವಾಲಯವಾಗಿತ್ತು ಎಂಬಂದಂ 
ಈ ಕಾವ್ಯಗಳಿಂದ ತಿಳಿದು ಬರಂತ್ತದೆ. ಈ 
ದೇವಾಲಯವು ಇಂದಿಗೂ ಪುಲಿಗೆರೆಯಲ್ಲಿದ್ದು ಜನರು 
ಅದನ್ನು ಇಂದು ವಾಚೇಶ್ವರ ದೇವಾಲಯ ಎಂದರ 
ಕರೆಯುತ್ತಾರೆ... ಈ ದೇವಾಲಯವನ್ನು ಕುರಿತು 
ಶಾಸನಗಳಲ್ಲಿ ಹೆಚ್ಚಿನ ಉಲ್ಲೇಖ ದೊರೆಯದೆ ಇದ್ದರೂ 
ಕ್ರಿ.ಶ. ೬೦೦ರಲ್ಲಿನ ಶಾಸನದಲ್ಲಿ "ವಾಯುವ್ಯ 
ಹೋಜೇಶ್ವರ ಕ್ಷೇತ್ರಂ ಎಂದೂ ಕ್ರಿ.ಶ. ೧೧೬೬ರ 
ಶಾಸನದಲ್ಲಿ “ತೆಂಕಲ್‌ ಹೋಜೇಶ್ವರ ಭೂಮಿ” ಎಂಬ 
ಉಲ್ಲೇಖಗಳಿವೆ. ಶಾಸನಗಳಲ್ಲಿ ಹೋಜೇಶ್ವರ ಎಂಬ 
ಹೆಸರಿನಲ್ಲಿ ಉಲ್ಲೇಖವಾಗಿದ್ದು ಹರಿಹರ ರಾಘವಾಂಕರ 
ಕಾವ್ಯಗಳಲ್ಲಿ ಹೋಜೇಶ್ವರ ದೇವಾಲಯ ಎಂಬಂದು 


ಜನಸಾವಕಾನ್ಕರ ಬಾಯಲ್ಲಿ ವಾಚೇಶ್ವರ ದೇವಾಲಯ 
ಎಂಬ ಹೆಸರಾಗಿದೆ. 

ಕಾವ್ಯ ಪುರಾಣಗಳಲ್ಲಿ ವ್ಯಕ್ತವಾಗಿರುವ 
ಆದಯ್ಯನು ಸೌರಾಷ್ಟ್ರದ ಸೋಮೇಶ್ವರನನ್ನ್ನ ತಂದಂ 
ಸ್ಮಾಪಿಸುವ ಮೊದಲು ಆ ದೇವಾಲಯವು ಸುರಹೊನ್ನೆ 
ಎಂಬ ಹೆಸರಿನ ಜೈನ ಬಸದಿಯಾಗಿತ್ತೂ ಎಂಬ ಹೇಳಿಕೆ 
ಯನ್ನು ಖಚಿತವಾಗಿ ಬೆಂಬಲಿಸುವ ಅಧಾರಗಳು ಶಾಸನ 
ಗಳಲ್ಲಿ ದೊರೆಯದೆ ಇದ್ದರೂ ಪೂರಕ ಅಂಶಗಳಂ 
ದೊರೆತಿವೆ. 

ಆದಯ್ಯೂನಂ ಸಂರಹೊನ್ನೆ ಬಸದಿಯಲ್ಲಿ ಶಿವನನ್ನು: 
ಪ್ರತಿಷ್ಠಾಪಿಸಿ ಅದನ್ನು ಶಿವಾಲಯವನ್ನಾಗಿ ಪರಿವರ್ತಿಸಿದ 
ನಂತರದ ಕಾಲದಲ್ಲಿ ಈ ಶಿವಾಲಯದ ಅರ್ಚಕರಿಗೂ 
ಪುಲಿಗೆರೆಯಲ್ಲಿದ್ದ ಇತರೆ ಜೈನ ಬಸದಿಯ 
ಆಚಾರ್ಯರಿಗೂ ಹಲವು ಕಾರಣಕ್ಕಾಗಿ ಒಳ ಜಗಳ 
ಗಳಾಗಿದ್ದನ್ನ್ನ ಶಾಸನಗಳು ಶ್ರುತ ಪಡಿಸುತ್ತವೆ. ಶೈವ 
ಮತ್ತು ಜೈನ ಆಲಯಗಳ ಅರ್ಚಕರ ನಡುವಿನ ಆಂತರಿಕ 
ಜಗಳಕ್ಕೆ ಹಿನ್ನಲೆ ಬಹುಶಃ (ಕಾವ್ಯಪುರಾಣಗಳಲ್ಲಿ ಉಲ್ಲೇಖ, 
ವಾಗಿರುವ) ಪೂರ್ವದ ಆದಯ್ಯ ವಂತ್ರಠ್ತ್ಮ ಜೈನರ 
ನಡುವಿನ ವಾದ_ಪ್ರತಿವಾದ ಹೋರಾಟವೇ ಕಾರಣ 
ವಿರಬೇಕು. .ಎಂದರಿ ಊಹಿಸಲಂ ಕ್ರಿ.ಶ. ೧೪೧೨ರ,* 
ಮತ್ತು ಇನ್ನೊಂದು ಶಾಸನವು ನೆರವಾಗುತ್ತವೆ. 

ಪುಲಿಗೆರೆಯ ಸೋಮೇಶನ ಪ್ರತಿಷ್ಠಾಪನೆ, 
ಪ್ರತಿಷ್ಠಾಪಿಸಿದ ಆದಯ್ಯನ ಚರಿತ್ರೆ, ಅದರ ಸ್ಥಾನಾ 
ಚಾರ್ಯರ ವಿವರ ಮೊದಲಾದವುಗಳನ್ನು ಶಾಸನ 
ಗಳಿಂದಾಗಲಿ ಆ ಕಾಲದಲ್ಲಿ ಅಥವಾ ಆ ಕಾಲದ ನಂತರ 
ದೊರೆಯುವ ಕೇವಲ ಕೃತಿಗಳಿಂದಾಗಲಿ ಪೂರ್ಣ 
ಪ್ರವಕಾಣದಲ್ಲಿ ಅರಿಯಲು ಸಾಧ್ಯವಾಗುವುದಿಲ್ಲ. 
ಇವೆರಡರ ಜೊತೆಗೆ ದೊರೆಯುವ ಪುಲಿಗೆರೆಯ ಸ್ಥಳ 
ಪುರಾಣ ಈ ಮೂರರಲ್ಲಿಯೂ ದೊರೆಯಂ ವರಾಹಿತಿ 
ಗಳನ್ನು ಪೂರಕವಾಗಿ ಬಳಸಿಕೊಂಡಾಗ ಮೇಲೆ ತಿಳಿಸಿದ 
ವಿಷಯದ ಬಗೆಗೆ ಸವಂಗ್ರ ಚಿತ್ರಣವನ್ನು ರೂಪಿಸ 
ಬಹಂದಂ. 


3 ಎಂ.ಬಿ, ಭೋಯಿ : "ಲಕ್ಷ್ಮೇಶ್ವರದ ಶಾಸನಗಳು” ಪುಲಿಗೆರೆ, ಪು, ೧೫ 


4 5.17, XX, pp. 282-284, 383 
5 Ibid. 


೧೭೬ 


ಇತಿಹಾಸ ರ್ದಶನ 


